UNIVERSAL 
LIBRARY 
ಲ 


OU 19887 


4೬೬11೬೮1] 
IVSHAINN 


OSMANIA UNIVERSITY LIBRARY 
ca No.K 825 #8 Hion [6167] 
Author ಮೆ ಕಾಮಿ ಕಹಲ 
Title ೨೦೨ ರಿತು 4 ಬು 


This book should be returned on or before the date 
last marked 161೧, 





ರೆಂಲಿಯಕ್ಕನ ಚಾಳಿ 


ಪಾತ್ರವರ್ಗ 


ಸುಬ್ರಾಯ ಮನೆಯ ಯಜಮಾನ, ಕಥಾನಾಯಕ. 

ಪರಮೇಶ್ವರಯ್ಯ ನೆರೆಮನೆಯ ಗೆಳೆಯರು. 

ಸೀತಾರಾಮಯ್ಯ... 39 

ಸದಾಶಿವಯ್ಯ » 

ಅಚ್ಚುತರಾಯರು-- ಸಕೇಲರು. 

ಗೌರಮ್ಮ... ಸುಬ್ರಾಯರ ಮಡದಿ. 

ಬಂಗಾರಮ್ಮ. ಬಡ ಕೂಲಿ ಹೆಂಗುಸು, 

ರುಕ್ಮಿಣಿ ಗೌರಮ್ಮನ ಮಗಳು (೧ ವಯಸ್ಸು.) 

ಲಚ್ಞೆಣ್ಣ- ಸುಬ್ರಾಯರ ೮ ವರುಷ ಪ್ರಾಯದ ಮಗ; ಬಲು 
ಚುರುಕಿನ ಹುಡುಗನಂತೆ. 


(ಸ್ಥಳ ಸುಜ್ರಾಯರ ಮನೆಯ ಮುಂದಿನ ಪಡಸಾಲೆ. ಸುಬ್ರಾಯರು 
ನಡು ವಯಸ್ಸಿನವರು. ಹೇಗಾದರೂ ಮಾಡಿ ತನ್ನ ಸಂಸಾರಕ್ಕೆ ಕೊರತೆ 
ತಂದುಕೊಳ್ಳುವವರಲ್ಲ. ಸುಖಜೀನಿಯೆನ್ನಬಹುದು. ಅವರಿಗೆ ಅನುಕೂಲವಾದ 
ಕುಟುಂಬ. ಅವರ ಮನೆಗೆ ಏನೆಲ್ಲ ಏನೊಂಡು ಆಸೆ ಮಾಡಿ ಬಂದು ಹೋಗುವ 
ನೆರೆಕರೆಯವರ ಉಪದ್ರವ ಬಹಳ. ಅದನ್ನು ತಪ್ಪಿಸಿಕೊಳ್ಳುವುದರಬ್ಬಿ ಈ ಸಂಸಾ 
ರಿಗರು ತುಂಬಾ ಜಾಣರು. ಅವರು ಒಂದು ಕಡೆ ಸುಮ್ಮನೆ ಕುಳಿತಿದ್ದಾರೆ. 
ರುಕ್ಮಿಣಿಯು ತುಸು ದೊರದಲ್ಲಿ ಮನೆಕೆಲಸದಲ್ಲಿ ನಿರತಳಾಗಿದ್ದಾಳೆ. ಮಡದಿಯು 
ಮನೆಯ ಒಳಗೆ ಇದ್ದಾಳೆ. ಲಚ್ಚಣ್ಣನು ಹೊರಗೆ ಆಟಕ್ಕೆ ಹೋಗಿರಬೇಕು.) 


ಸ ಘಡ 
ಸುಬ್ರಾಯೆ--ರುಕ್ಮಿಣೀ, ರುಕ್ಮಿಣೀ, 
ರುಕ್ಕಿ899-_(ಕೆಲಸದಲ್ಲೇ ಮಗ್ಗಳಾಗಿರುವಳು) 
ಸುಬ್ರಾಯ- ಏ ಹೆಣ್ಣೆ, ಅಬ್ಬ ನಿನ್ನ ಕಿವಿಯೇ! ಇಷ್ಟರಲ್ಲಿಯೇ 
ಹೊಟ್ಟಿ ಹೋಯಿತೇ? ಕೇಳಿದರೂ ಕೇಳಿಸದ ಹಾಗೆ ಮಾಡುತ್ತಾಳೆ .... 
ಏ ರುಕ್ಮಿಣೀ. 
ರುಕ್ಕಿಣ9-_ ಕರೆದೆಯೇನು ಅಪ್ಪ... 


ಸುಬ್ರಾಯ ಈಗ ವರ್ತಮಾನ ಮುಟ್ಟಿತು ಎಂದು ಕಾಣುತ್ತದೆ. 
ಹೋಗಿ ಅವಳನ್ನು ಕರೆದುಕೊಂಡು ಬಾ. ಸುಮ್ಮನೆ ಏಕೆ ಪೆಂಗನ 
ಹಾಗೆ ನಿಂತಿದ್ದೀ? ಒಳಗೆ ಹೋಗಿ ಅಮ್ಮನನ್ನು ಕಕೆಯೆಂದದ್ದು ಅಲ್ಲವೆ? 

ರುಕ್ಕಿಣ್‌ -- ಅಮ್ಮನನ್ನು ಕರೆಯಬೇಕೆ? ಅಮ್ಮ ಇಷ್ಟು ಹೊತ್ತಾ 
ದರೂ ಕೆರೆಗೆ ಮೊಯಲಿಕ್ಕೆ ಹೋಗದೆ ಇರುತ್ತಾಳೆಯೇ. «ಅಕ್ಕಿಯಲ್ಲಿನ 
ಹುಳ ಆಯ್ದಿಡು' ಎಂತ ಹೇಳಿ ಹೊರಟುಹೋದಳಷ್ಟೆ. 

ಸುಬ್ರಾಯ ನಿನಗೆಷ್ಟೇ ಅಧಿಕ ಪ್ರಸಂಗ? ಒಳಗೆ ಹೋಗಿ 
ನೋಡು. ಪಾತ್ರೆ ಸದ್ದಾಗುತ್ತದೆ. 

ರುಕ್ಮಿಣಿ ಆಗಲಿ, ಹೋಗುತ್ತೇನೆ. ಹಿತ್ತಲಿನ ಬಾಗಲಲ್ಲಿ 
ಈಗಷ್ಟೇ ಬಂದಳೋ ಏನೊ . . . . (ತೆರಳುವಳು.) 

ಸುಬ್ರಾಯ--ಅಬ್ಬ, ಎಲ್ಲ ಕಲಿಯುಗದ ಮಕ್ಕಳು. ಹೆಣ್ಣು- 
ಗಂಡು ಎಲ್ಲ ಒಂದೇ. ಮಾತಿಗೆ ಮಾತು ತಯಾರು. 

(ಗೌರಮ್ಮ ರುಕ್ಮಿಣೆಯವರು ಬರುವರು.) 

ಹೂಂ, ಬಂದೆಯಾ, ಎಲ್ಲಿ, ಕೆರೆಗೆ ಸ್ನಾನಕ್ಕೆ ಹೋಗಿದ್ದಿಯಾ? 

ಗೌರಮ್ಮ. ಬೆಳಗಿಂದ ಇನ್ನೂ ಹೊರಗೆ ಹೆಜ್ಜೆಯಿರಿಸಲಿಕ್ಕೆ ಪುರು 
ಸೊತ್ತು ಬೇಕಲ್ಲ. ಎಂಥ ಮನೆಯೋ ದೇವರೆ ಬಲ್ಲ .... ಕೆಲಸ 
ಎಂಬುದು ಮುಗಿಯುವುದಂತಿಲ್ಲ. 


ಮ ಇಡ ಮೂ 


ಸುಬ್ರಾಯ-- ನೋಡಿದಿಯಾ, ಈ ಗಿಡ್ಡಿ, ನಿನ್ನನ್ನು ಕರೆ ಎಂದರೆ 
ನೀನು ಕೆರೆಗೆ ಹೋಗಿದ್ದು ಎಂದಳಲ್ಲ-- 

ರುಕ್ಮಿಣ೨- ಅಮ್ಮ ಹಾಗೆ ಹೇಳಿದ ಹಾಗೆ ಕೇಳಿಸಿತು. 

ಗೌರಮ್ಮು-- ನಾನೆಲ್ಲಿ ಅಂದೆನೇ? 

ಸುಬ್ರಾಯ--ಇಲ್ಲ, ಅವಳ ಅಧಿಕ ಪ್ರಸಂಗಕ್ಕೆ ಹಲ್ಲು ಮುರಿದು 
ಇಡಬೇಕು. 

ಗೌರಮ್ಮ. ಹಲ್ಲು ಗಿಲ್ಲು ಮುರಿದು, ಕೋರ್ಟುಗೀರ್ಟು ಮಾಡು 
ವುದು ಮತ್ತೆ. ಈಗ ಕರೆದುದು ಯಾಕೆ? ಒಳಗಿನ ಕೆಲಸ ಇನ್ನೂ 
ಮುಗಿಯಲಿಲ್ಲ. 

ಸುಬ್ರಾಯ-- ಅದೇ, ಹೇಳುತ್ತೇನೆ. ಆ ಮೊನ್ನೆ ತೆಗೆದ ಹಲಸಿನ 
ಕಾಯಿ ಹಣ್ಣಾಯಿತಷ್ಟೆ. ಒಂದು ಅರ್ಧ ಸಿಗಿದು. ... 

ಗೌರವ್ಮು- ಏನು ದಾನಧರ್ಮ ಮಾಡಲಿಕ್ಕಿದೆಯೇ? ಏನೂ 
ಬೇಡ. ಕೊಟ್ಟರೆ ಒಂದು ಚೂರು ಆ ಬಂಗಾರಮ್ಮನಿಗೆ ಕೊಡುವ. 
ಅವಳಿಂದ ಅಂಗಣವನ್ನಾದರೂ ಇಷ್ಟು ಬರೆಯಿಸಬಹುದು. ನೆಲವನ್ನು 
ನೋಡಲಿಕ್ಕೆ ಸಾಧೃವಿಲ್ಲ. ರಣರಂಪ ಆಗಿದೆ. 


ಸುಬ್ರಾಯ-- ಬಂಗಾರಮ್ಮನಿಗೆ ಇನ್ನೊಂದು ಸಾರಿ ಹಣ್ಣಾದಾಗ 
ಶೊಟ್ಟರೆ ಸಾಕು. 

ಗೌರಮ್ಮ ಇನ್ನು ಹಣ್ಣಾಗುವುದೆಂದರೆ ಮುಂದಿನ ವರುಷ. 

ಸುಬ್ರಾಯ-- ಮುಂದಿನ ವರುಷವಾದರೆ ಮುಂದಿನ ವರುಷ. 
ತೆಗೆದ ಬಾಯಿಗೆ ಎದುರು ಮಾತು. ನಿನ್ನ ಚಾಳಿಯೇ ಮಕ್ಕಳಿಗೆ ಬಂದ 
ಹಾಗೆ ಕಾಣುತ್ತೆ. ಇಲ್ಲಿ ನೋಡು--ಮಧ್ಯಾಹ್ನ ಪಠೇಲ ಅಚ್ಚು 
ತಯ್ಯನನ್ನು ಊಟಕ್ಕೆ ಬರಲಿಕ್ಕೆ ಹೇಳಿದ್ದೇನೆ. ಒಂದು ಅರ್ಧ ಹಣ್ಣನ್ನು 
ಪಾಯಸ ಮಾಡು, .., ಒಂದು ಅರ್ಧವನ್ನು ಮುಳ್ಳ ಮಾಡು. 
ಏನು. . .. ನಡಿ. ನಡಿ.... 


ನ ಬೃ ಜಿ. 


ಗೌರಮ್ಮ. ಪಠೇಲ ಅಚ್ಚುತಯ್ಯ ಹಲಸಿನ ಹಣ್ಣು ತಿನ್ನದವ 
ರೇನು? ಮೊದಲೇ ಸೀ ತಿಂದರೆ ಕಾಯಿಲೆ ಜಾಸ್ತಿ ಅಂತೆ. 

ಸುಬ್ರಾಯ--ನೀನು ಹೇಳಿದ ಹಾಗೆ ಮಾಡಲಿಕ್ಕೆ ಯಾವಾಗ 
ಕಲಿಯುವುದೋ ದೇವರೇ ಬಲ್ಲ .... ಹೋಗು, ಅವರಿಗೆ ಸಿಹಿ ಆಗ 
ದಿದ್ದರೆ, ನಾವೇನು ಔಷಧ ತರಿಸಿ ಕೊಡುವುದು ಬೇಡ. ಅವರಿಂದ 
ಒಂದು ನಾನ್ನೂರು ರೂಪಾಯಿ ಸಾಲ ತೆಗೆದುಕೊಳ್ಳುವ ಎಂತಿದ್ದೆ. 

ಗೌರಮ್ಮ-- ಏನು ಸಾಲಕ್ಕೆ ಶುರುಮಾಡಿದಿರಾ? ಎಲ್ಲಿ; ಜುಗಾರಿ 
ಆಡಲಿಕ್ಕೆ ತೊಡಗಿದರೋ ಏನೋ. ... 

ಸುಬ್ರಾಯ- ತಯಾರಿದೆ ನಿನ್ನ ನಾಲಿಗೆ! ಸಾಲ ಅಂದರೆ ನನ 
ಗಲ್ಲ... . ಈಗ ೧೫ರ ಸಲೆ ಬಡ್ಡಿಯಲ್ಲಿ ಪಡೆಯಲಿಕ್ಕೆ ಒಂದು ಜನ 
ಸಿಕ್ಕಿದೆ. ಇವರಿಂದ ೮ರ ಹಾಗೆ ತೆಗೆದುಕೊಂಡರೆ ಕೂತಲ್ಲಿ ನೂರಕ್ಕೆ 
೭ ಜಾಸ್ತಿ ಸಿಕ್ಕಿತಲ್ಲ. 

ಗೌರಮ್ಮ. ಕಡೆಗೆ ನೂರಕ್ಕೆ ಬಡ್ಡಿ ಯೇ ಸಿಕ್ಕಿ, ಕೊಟ್ಟದ್ದು 
ಹೋದರೆ? .... 

ಸುಬ್ರಾಯೆ ನೀನೇ ಬುದ್ಧಿನಂತೆ ಎಂದು ತಿಳಿಯಬೇಡ. ಆ 
ಇವರಿಲ್ಲವೋ . . . . ಪರಮೇಶ್ವರಯ್ಯ, ನೀನು ನಮ್ಮ ರುಕ್ಮಿಣಿಗೆ ಅವರ 
ಮಗನನ್ನು ತರುವ ಅಂದೆಯಲ್ಲ, ಅವರಿಗೆ. ಆಸ್ತಿ ಜವಾಬುದಾರಿಯ 
ಮೇಲೆ. ಸಾಲದ ಹಂಗಿನಿಂದ ಅವರನ್ನು ಹತ್ತರ ಎಳೆದರೆ, ಮುಂದೆ 
ನೆಂಟಸ್ತಿಕೆ ವಿಚಾರ ಮಾತಾಡುವುದು ಎಷ್ಟರ ಕೆಲಸ.... 

ಗೌರಮ್ಮ--ಅದಾದರೆ ಅವಶ್ಯ ಮಾಡಿ. ಅದನ್ನು ಯಾಷ್ರದೂ 
ಹೇಳದೆ «ಹಲಸಿನ ಹಣ್ಣು--ಮುಳ್ಕ-- ಪಾಯಸ? ಅಂದರೆ ಏನು ನನ್ನ 
ಗ್ರಹಚಾರ ಗೊತ್ತಾಗುತ್ತದೆ? ಕೇಳಿದರೆ ಅಧಿಕ ಪ್ರಸಂಗಿ ಅನ್ನುತ್ತೀರಿ 

ಸುಬ್ರಾಯ--ಆಗಲಿ, ಹೋಗು, ಬೇಗ ಬೇಗ ತಯಾರು ಮಾಡು, 
ನಡಿ. ದೋಸೆಗೆ ಅಕ್ಕಿ ಅರದದ್ದೇ ಉಂಟಲ್ಲ. ಅದನ್ನು ಮುಳ್ಳಕ್ಕೆ 
ಹಾಕಿದರಾಯಿತು. 


ಎ 5ರ ಎ 


ಗೌರಮ್ಮು--ಆದರೆ ಆ ಬಂಗಾರಮ್ಮನಿಗೆ ಕೊಡುತ್ತೇನೆ ಅಂತ 
ಬಾಯಿ ಬಿಟ್ಟಾಯಿತು. ಈಗ ಕೊಡದೆ ಹೋದರೆ?,., , 

ಸುಬ್ರಾಯ--ಮುನ್ಸೀಫ್‌ ಕೋರ್ಟಿನಲ್ಲಿ, ಕೈಫೇತು ಮಾಡಲಿ 

. * ಅಲ್ಲ, ಕೊಡುತ್ತೇನೆಂದರೆ ಕೊಟ್ಟೀ ತೀರಬೇಕೇ? ಅದೇನು 
ಕರಾರೇ? ಕೊಳೆತು ಹೋಯಿತಪ್ಪ ಅನ್ನುವುದು. 


ಗೌರಮ್ಮ. ಅನ್ನಬಹುದು ಹೌದು, ಆದರೆ ಅಂಗಣ ಬರೆಯು 
ವವರು ಯಾರು? 

ಸುಬ್ರಾಯ--ಇನ್ನೆಲ್ಲಿಂದಾದರೂ ತರಲಿಕ್ಕೆ ಬರುವುದಿಲ್ಲವೋ? 
ಆ ನಾಗಪ್ಪ ಶೆಟ್ರ ಮರದ ಮೇಲೆ ಒಂದು ದೊಡ್ಡ ಹಣ್ಣನ್ನು ಕಂಡಿದ್ದೇನೆ. 
«ದೇವರಿಗೆ ಒಂದು ಕಾರ್ಯ ಇದೆ. ನಿನ್ನಿಂದ ಅಷ್ಟಾಗಲೇಬೇಕೆಂ'ದರೆ 
ಇಲ್ಲ ಅನ್ನಲಿಕ್ಕಿಲ್ಲ ಅನನು .... ಹೂಂ ಹೋಗು.... 

(ರುಕ್ಮಿಣಿಯನ್ನು ನೋಡಿ) 

ನೀನು ಅಕ್ಕಿ ಆರಿಸಿಯಾಗುವುದರೊಳಗೆ ಬೆಳಗಾಗುತ್ತೆ. 
ಅಲ್ಲಿ ಕೆಲಸಮಾಡುವುದೋ, ಬೇಲಿ ಮೇಲೆ ಹಾರುವ ಹಕ್ಕಿ ನೋಡು 
ವುದೋ ನೀನು? ನಾಳೆಗೆ ಲಗ್ನಾ ಆಗುವ ಹುಡುಗಿ, ಇನ್ನೂ ಆಟ ಅನ್ನು 
ವುದು ಬಿಟ್ಟದ್ದಿಲ್ಲ ಅಂದರೆ ,... 

ರುಕ್ಮಿಣಿ -( ನಾಚಿಕೆಯಿಂದ) ನನಗೆ ಲಗ್ನ ಬೇಡ. (ಹೋಗುತ್ತಾಳೆ.) 

ಸುಬ್ರಾಯೆ- ನಿನಗೆ ಲಗ್ನ ಬೇಡವಾದರೆ ಆ ಪರಮೇಶ್ವರಯ್ಯನ 
ಮಗನನ್ನು ನಾನೇ ಲಗ್ನ ಆಗುತ್ತೇನೆ--ಏನು! ಥೇಟ್‌ ತಾಯಿಯ 
ಮಗಳು! ನಮ್ಮ ಲಚ್ಚಣ್ಣನ ಒಂದೇ ಒಂದು ಗುಣ ಇವಳಿಗೆ ಬರುವ 


ಹಾಗ್ನಿಲ್ಲ. . .. ಹೌದು, ಫಕ್ತ ಇರುವುದೇ ತಾಯಿ ಜತೆಯಲ್ಲೇ. ಅದ 
ರಲ್ಲೂ: ಅವಳಜ್ಜಿಯ ಉಪದೇಶ ಬೇರೆ .... ಬಂದನಲ್ಲ ನಮ್ಮ 


ಅಭಿಮನ್ಯು... 
(ಲಚ್ಛ್ಚಣ್ಣನು ಬರುವನು.) 
ಲಚ್ಛೆಣ್ಣ ಅಪ್ಪಯ್ಯ, ಯಾರೋ ಹೊರಗೆ ಬಂದು, ನೀನು 
ಇದ್ದಿಯೆ ಎಂತ ನನ್ನನ್ನು ಕೇಳಿದರು. ನೋಡಿಬರುತ್ತೇನೆ ಅಂದೆ. 
"ಇಲ್ಲ? ಎಂದು ಹೇಳಲೇ? ,... 


ಹದು ಛೂ ಸಮು 


ಸುಬ್ರಾಯ- ಯಾರು, ಯಾರದು? 
ಲಚ್ಚಜ್ಜ-- ಉದ್ದುದ್ದಕ್ಕೆ ಇದ್ದಾರಲ್ಲ, ಅಪ್ಪ, ನಿತ್ಯ ಊರಿಗೆ 


ಮುಂಚೆಯೇ ಕೆರೆಯಲ್ಲಿ ಮುಣುಗುಹಾಕುತ್ತಾರೆ.. .. ಅವರು. 
ಸುಬ್ರಾಯ-- ಯಾರು? ಪರಮೇಶ್ವರಯ್ಯನೋ, ಬರಲಿ. ,.. 
ಬರಲಿ... . ಕರೆದುಕೊಂಡು ತಾ.... 


ಲಚ್ಚಜ್ಜ--:ಅಪ್ಸಯ್ಯ ಇಲ್ಲ, ಎಲ್ಲಿ ಹೋದರೋ ಅಪ್ಪ' ಅಂದಾ 
ಯಿತು. ಅಂದರೆ ಅವರ ಸಂಗಡ, ಯಾವಾಗಲೂ ನಮ್ಮ ಮನೆಗೆ 
ಬಂದು ಸೌತೆಕಾಯಿ ಕೇಳುತ್ತಿರುತ್ತಾನಲ್ಲ ಅವನು ಬಂದಿದ್ದ. ... 
ಅದಕ್ಕೆ ಇಲ್ಲ ಅಂದುಬಿಟ್ಟಿ. 

ಸುಬ್ರಾಯ- ನನ್ನ ಮಗು ಅಂದರೆ ಮಗು. ಆ ಕಳ್ಳ ಉಗ್ರಾ 
ಜಿಗೆ ಇಲ್ಲಿ ಬಂದರೆ ಒಂದಲ್ಲ ಒಂದು ಕೇಳುತ್ತಲೇ ಇರಬೇಕು. ಇದೇನು 
ಅವನಪ್ಪನ ಉಗ್ರಾಣ ಅಂತ ತಿಳಿದಿರಬೇಕು, 

(ದೂರದಿಂದ ಯಾರೊ ಬರುವರು.) 

ಅದ್ಯಾರಪ್ಪ, ದೋಂಟಿಕಾಲಿನವರು. ನೀನು ಆ ಹೆಬ್ಬಾಗಿಲಿನ 
ಬಾಗಿಲು ಹಾಕಿ ಬರಲೇ ಇಲ್ಲವೋ .... ಹೋಗು, ಬಾಗಿಲು ಹಾಕು, 
ನಡಿ. ಪರಮೇಶ್ವರಯ್ಯನಲ್ಲವೇ? ಅವರು ಬರಲಿ. ... ನೀನು 
ಹೊರಗೆ ಆಡುತ್ತಿರು ಏನು. 

ಲಚ್ಚಣ್ಣ-_ ಆಯ್ತು , . ..ಆೆಡುವುದಂತೆ. ಒಂದು ನೀಪಿರಿ ತಂದು. 
ಕೊಡು ಅಂದರೆ ಕೋಡುತ್ತೇನೆ ಕೊಡುತ್ತೇನೆ ಎಂದು ಸುಳ್ಳೇ ಹೇಳು 
ವುದು. ನನಗೆ ಪೀಪಿರಿ ತಂದುಕೊಡದಿದ್ದರೆ ನಾನಿನ್ನು ಶಾಲೆಗೇ 
ಹೋಗುವುದಿಲ್ಲ. ' 

ಸುಬ್ರಾಯ-- ಹೋಗು ಲಚ್ಚಣ್ಣ, ಮುಂದಿನ ಸಂತೆ ದಿನ ಖಂಡಿತ 
ತಂದುಕೊಡುತ್ತೇ ನೆ. 

ಲಚ್ಚಣ್ಣ-- ದೇವರಾಣೆ? 


CN (ಅ 


ಸುಬ್ರಾಯ --ಆಣೆಗೀಣೆ ಹಾಕಬಾರದು, ಹೋಗು. 

ಲಚ್ಚಜ್ಜ-_ ಹಾಗಾದರೆ-- ಸುಳ್ಳೇ. 

ಸುಬ್ರಾಯ--ಸುಳ್ಳು ಹ್ಯಾಗೆ? ನಿನ್ನ ಪುಸ್ತಕದಲ್ಲಿ ನೀನು ಓದ 
ಲಿಲ್ಲವೋ- «ಮಾತುಮಾತಿಗೆ ಆಣೆಯಿಡುತಲಿ ರೀತಿಗೆಡಲು ಅಯೋ 
ಗೃನು', ... 

ಲಚ್ಚಣ್ಣ-_ಒಳ್ಳೇ ಪುಸ್ತಕ ಸಿಕ್ಕಿತು ನಿನಗೆ. ನನಗೆ ಪೀಪಿರಿ 
ತಂದು ಕೊಡದಿದ್ದರೆ ನಾನು ಊಟ ಮಾಡುವುದೇ ಇಲ್ಲ. ... 

ಸುಜ್ರಾಯ-- ಆಯಿತು, ಹೋಗು. 

ಲಚ್ಚೆಣ್ಣ - ಅಕ್ಕನಿಗೊಂದು. 

ಸುಬ್ರಾಯೆ ಅವಳೇನು ನಿನ್ನ ಹಾಗೆ ಮಾಣಿಯೇ ಪೀಪಿರಿ 
ಊದುತ್ತ ಕುಳಿತಿರಲಿಕ್ಕೆ ಹೋಗು, ಪರಮೇಶ್ವರಯ್ಯ ಬಂದರು. ನೀನು 
ಹೊರಗೇ ಇದ್ದು ಬಿಡು ಏನು. 

(ಪರಮೇಶ್ವರಯ್ಯ ಬರುವರು. ಸ್ವಾಗತವಾಗುವುದು.) 

ಬನ್ನಿ, ಪರಮೇಶ್ವರಯ್ಯ, ನಾನು ಎಲ್ಲೋ ಹೋಗಿದ್ದೆ. ಈಗಷ್ಟೇ 
ಹಿತ್ತಿಲ ಬಾಗಿಲಿನಿಂದ ಕಾಲು ಇಳಿಸಿದನಸ್ಟೆ. 

ರುಕ್ಮಿಣ9- (ಓಡಿ ಬಂದು) ಲಚ್ಚಣ್ಣ, ನನಗೆ ಪೀಪಿರಿ ಕೇಳಿ 
ದೆಯಾ? ಇವತ್ತು ಹಲಸಿನ ಹಣ್ಣಿನ ಮುಳ್ಳ ಮತ್ತು ಪಾಯಸ ಮಾಡು 
ತ್ತಾರಂತೆ. 

ಲಚ್ಚಣ್ಣ-- ಹೌದೇ, ಥ ಥ ಥ ಥೈಯ್ಯ.... ಮುಳ್ಳ, ಪಾಯ 
ಸವೇ.... 
ರುಕ್ಕೇಣಂ- ಪೀಪಿರಿ ಕೇಳುತ್ತಿಯಾ? 
ಲಚ್ಚಣ್ಣ--ಕೇಳಿಯಾಯಿತು. ಅಪ್ಪಯ್ಯ ನನಗೊಂದು ತಂದು 


ಕೂಡುತ್ತಾರಂತೆ; "ನಿನಗೇಕೆ, ನೀನೇನು ಮಾಣಿಯೇ' ಅಂದರು. 
(ರುಕ್ಮಿಣಿ ಮುಖ ಸಪ್ಪಗಾಗುವುದು.) 


ಜು ಏಡ್‌. ಬಾ 


ನೀ ಸುಮ್ಮನಿರು ಅಕ್ಕ. ನನ್ನ ಪೀಪಿರಿ ನಿನಗೆ ಕೊಡುತ್ತೇನೆ ಏನು. 
ರುಕ್ಮಿಣಿ ನಿನಗೆ? , ,., 
ಲಚ್ಚಣ್ಣ-- ನನ್ನದು ಕಳೆದು ಹೋಯಿತು ಎಂತ ಹೇಳ್ಳಿ 
ಇನ್ನೊಂದು ಕೇಳುತ್ತೇನೆ. 
ಲಕ್ಷ್ಮಿ ಹಾಗಾದರೆ ನನ್ನ ಮುಳ್ಳ ನಿನಗೆ ಕೊಡುತ್ತೇನೆ. 

(ಅಡುಗೆ ಮನೆ ಒಳಗಿನಿಂದ *ರುಕ್ಮಿಣೀ' ಎಂದು ಗೌರಮ್ಮನು ಕರೆಯುವಳು.) , 
ಸುಬ್ರಾಯ- ಏ *ವುಡೀ, ಅಲ್ಲಿ ಅಮ್ಮ ಕರೆಯುವುದು ಕೇಳು 
ವುದಿಲ್ಲವೇ? | 

: ಲಚ್ಚಣ್ಣ-_ಓಡು, ಓಡು .... ಅಮ್ಮ ಕರೆಯುತ್ತಾಳಂತೆ . ... 
(ರುಕ್ಮಿಣಿಯು ಓಡುವಳು.) 


ಅಕ್ಕನ ಮುಳ್ಳ ಎಲ್ಲ ನನಗೆ, ನನ್ನ ಪೀಪಿರಿ ಅವಳಿಗೆ... , ಅವಳ 
ಹತ್ತಿರ ಅಪ್ಪಯ್ಯ ಪೀಪಿರಿ ಕಂಡರೆ? ಪೀಪಿರಿ ಕಂಡರೆ, ... ಅಕ್ಕನಿಗೆ 
ಪೀಪಿರಿ ಬೇಡವೋ? (ತೆರಳುವನು.) 


ಸುಬ್ರಾಯ ಏನು ಪರಮೇಶ್ವರಯ್ಯ, ಬಾಯಾರಿಕೆ ಗೀಯಾರಿಗೆ 
ಏನು ಬೇಡವೊ? 

ಪರಮೇಶ್ವರಯ್ಯ ಬಿಸಿಲಿನಲ್ಲೇ ಬಂಡೆ, ಸ್ವಲ್ಪ ನೀರು ಬೆಲ್ಲ 
ಬೇಕು. 

ಸುಬ್ರಾಯೆ-. (ಎದ್ದು ಅತ್ತಿತ್ತ ನೋಡಿ) ನೀರು ತರುವ. (ಹೋಗಿ 
ಮರಳುವರು.) ನೀರು ತಂದೆನು. ಬೆಲ್ಲದ ಪಾತ್ರೆ ಕವುಚಿ ಇಟ್ಟಿದ್ದಾಳೆ. 
"ಈ ಹೆಂಗಸರ ವ್ಯಾಪಾರವೇ ಹೀಗೆ. ಮೊನ್ನೆ ಶನಿವಾರ ಸಂತೆಗೆ ಹೋಗಿದ್ದೆ 
ಏನೇನು ಬೇಕು' ಎಂದರೆ ಬಾಯಿ ತೆರೆಯಲಿಲ್ಲ. ಈಗ ಮನೆಗೆ ಬಂದ 
ವರ ಮುಂದೆ ಮರ್ಯಾಜೆ ತೆಗೆಯುವ ಹಾಗೆ «ಇಲ್ಲ? ಅನುತ್ತಾಳೆ. 

ಪರಮೇಶ್ವರಯ್ಯ.-ಅದರಲ್ಲೆಲ್ಲ ಏನು ಮರ್ಯಾದೆ? ಸಂಸಾರ 
ಅಂದ ಮೇಲೆ ಎಲ್ಲಾ ಗಳಿಗೆಯಲ್ಲೂ ಒಂದೇ ಸಮನಾಗಿ ಇರುತ್ತೆಯೆ? 


ಎ ಬು ಇಜಾಜ್‌ 


ಹ y po 


ಸುಬ್ರಾಯ ಹಾ ಉಪ್ಪಿನಕಾಯಿಯಾದರೂ ತರಿಸುವ ಅನ್ನು 
ವುದಕೊಳಗೆ ನೀವು ನೀರು ಕುಡಿದಾಯಿತು. ಇರಲಿ , , .. ಏನು 
ಬಂದಿರಿ? ಏನು ವಿಶೇಷ? 


ಸರಮೇಶ್ವರೆಯ್ಯ- ಮತ್ತೇನಲ್ಲ, ರೂಪಾಯಿಯೇನೋ ಹೇಳಿದ್ದೆ 
ನಲ್ಲಾ. ಯೋಚನೆ ಮಾಡಿದಿರಾ? 


ಸುಬ್ರಾಯೆ- ಬಹಳ ಪ್ರಯಾಸ ಅಂತ ಕಾಣುತ್ತದೆ. ಎಲ್ಲೆಲ್ಲಿ 
ತಿರುಗಿದರೂ ವಸೂಲಿ ಆಗುವುದೇ ಇಲ್ಲ. ಅಂದರೆ ಊರಲ್ಲಿ ವ್ಯಾಪಾರ 
ಸಾಪಾರವೂ ಹಾಗಾಗೇ ಆಗಿದೆ. ಅಲ್ಲದೆ ಅಡಿಕೆಗೆ ಧಾರಣೆಯೂ 
ಇಲ್ಲ. 
ಪರಮೇಶ್ವರಯ್ಯ ನಾನು ನಿಮ್ಮನ್ನು ನಂಬಿದ್ದೇನೆ. ನಾಳೆ ಶನಿ 
ವಾರದೊಳಗೆ ಸಿಗದಿದ್ದರೆ ಮಾನಹೋದೀತು. ನನ್ನಿಂದ ಪ್ರತಿಯಾಗಿ 
ಏನು ಬೇಕು ಅದನ್ನು ಮಾಡುವ. ತಕ್ಕ ಭದ್ರತೆಗಿದ್ರತೆಗೆ ಏನು ತೊಂದರೆ 
ಯಿಲ್ಲ. ಹ್ಯಾಗೆ ಬೇಕಾದರೆ ಹಾಗೆ ಬರೆದುಕೊಡುವ. 
 ಹುಚ್ರಾಯ--ಆಯಿತು ನೋಡುವ, ಏನಾದರೂ ಆಗುತ್ತೆಯೇ 
ಎಂದು, ನಂಬಿದ್ದೇನೆ ಅನ್ನುವಾಗ ಕೈಬಿಡಲಿಕ್ಕೆ ಬರುತ್ತದೆಯೇ? ನಮ್ಮ 
ಪಕೇಲರಿಂದ ಒಂದು ೫೦೦ ರೂಪಾಯಿ ಹಳೆ ಬಾಕಿ ಬರುವುದಿಹೆ. 
ಅವರಿಗೆ ಹೇಳಿಕಳುಹಿಸಿದ್ದೇನೆ. ಸಿಕ್ಕೀತು. ಸಿಕ್ಕೀತು. 


ಪರಮೇಶ್ವರಯ್ಯ - ಅವರಿಗೆ ಮೊನ್ನೆ ಮೊನ್ನೆ ಎಲ್ಲೊ ೨೦೦೦ 
ಸಿಕ್ಕಿತಂತೆ. ನಾನು ಅಂದರೆ ಕೇಳಲಿಕ್ಕೆ ಉಪಾಯವಿಲ್ಲ ಅಷ್ಟೆ? 
ಅಷ್ಟು ಇಷ್ಟು ಮಾರಾಮಾರಿ ಮಾಡಿಕೊಂಡು, ಹಣಕ್ಕೆ ಮಾತ್ರ ಅವನ 
ಮನೆ ನಾಯಿಯಾದ ಅಂದರೆ ಯಾರು ಏನೆಂದಾರು? 

ಸುಬ್ರಾಯ ಇರಲಿ, ಅದೊಂದು ಕೆಲಸ ಆದರಾಯಿತಲ್ಲ. 
ಏಳಲೇ? ಹೊತ್ತು ಬೈಸಾರಿ ಆಗುತ್ತ ಬಂದರೂ ಸ್ನಾನ ಆಗಲಿಲ್ಲ Ki 
ಸ್ನಾನಕ್ಕೆ ಹೋಗಿಬರಲೇ? 


0 


ಪರಮೇಶ್ವರಯ್ಯ ಅದಿರಲಿ, ಸುಬ್ರಾಯರೇ, ಒಂದು ಸಣ್ಣ 
ಪುಟ್ಟ ಕೆಲಸ ಆಗಬೇಕಾಯಿತಲ್ಲ. 

ಸುಬ್ರಾಯೆ- ಏನದು? 

ಪರಮೇಶ್ವರಯ್ಯ ನಾಳೆ ನಮ್ಮ ಮನೆಯಲ್ಲಿ ಹಿರಿಯರು 
ಬರುವುದು. ಬ್ರಾಹ್ಮಣರಿಗೆ ಒಂದು ಹಲಸಿನ ಹಣ್ಣಿನ ಪಾಯಸ 
ಮಾಡುವ ಅಂತ ಅವಳು ಅನ್ನುತ್ತಿದ್ದಳು. ನಿಮ್ಮ ಮನೆ ಮರದಲ್ಲಿ 
ಇದ್ದರೆ ಒಂದು ಸಣ್ಣದು ಕೊಡುತ್ತೀರಾ? 

ಸುಬ್ರಾಯ--ನಮ್ಮ ಮನೆ ಮರ ಅಂದರೆ ಮರವೇ ಸೈ ಈ 
ವರುಷ. ಏನೋ ಇಷ್ಟು ವರುಷ, ಹಣ್ಣಿಲ್ಲದಿದ್ದರೂ ಒಂದೊಂದು 
ಮಿಡಿಯಾದರೂ ಕೇಳಿದವರ ಕೈಮೇಲೆ ಹಾಕುವ ಹಾಗಿತ್ತು. ಈ 
ವರುಷ ಒಂದು ಮಿಡಿಯಾಗಬೇಕೆ? ಕಳೆದ ವರುಷ ಒಬ್ಬ ಪುಣ್ಯಾತ್ಮ 
ನಿಗೆ ಒಂದು ಕಡಿಗೆ ಕೊಟ್ಟ ಮಹೂರ್ತದಿಂದ ಹೀಗಾಗಿದೆ! ಮನೆಯಲ್ಲಿ 
ಹಲಸಿನ ಹಣ್ಣು ಬಿಟ್ಟು ಅದರ «ಗೂಕು' ಸುಳಿಯಲಿಲ್ಲ, 

ಪರಮೇಶ್ವರಯ್ಯ ಆ ನಾಗಪ್ಪ ಸೆಟ್ರ ಮರದಲ್ಲಿ ಒಂದೋ 
ಎರಡೋ ಕಂಡ ನೆನಪು. ಅಲ್ಲಿಗೆ ಹೋದರೆ ಸಿಕ್ಕಿತೇ? ಹ್ಯಾಗೂ 
ಇಲ್ಲಿಯ ವರೆಗೆ ಬಂದಿದ್ದೇನೆ. ಅಲ್ಲಿಗೂ ನಡೆದೇ ಬಿಡುವುದು. 

ಸುಬ್ರಾಯ ಅವನ ಮನೆಯಲ್ಲಿ ಅದರ ತೊಳೆ ಒಂದು 

ಉಳಿಯಲಿಕ್ಕಿಲ್ಲ. ಎಂಟು ದಿನಗಳಿಂದ ಮನೆಯ ಮುಂಡೆ ನಂಟರು 
ಅಂದರೆ ಬಂದರದ ಭಂಡಸಾಲೆಯಲ್ಲಿ ಹೆಗ್ಗಣ ತಿರುಗಿದ ಹಾಗೆ ತಿರುಗಿ 
ತ್ತಿದ್ದರು, ಅದರಲ್ಲಿ ಕೋಳಿ, ಹಲಸಿನ ಹಣ್ಣು ಎಲ್ಲ ಉಳಿಯವುದುಂಟೀ? 

ಪರಮೇಶ್ವರಯ್ಯ.-ಅದು ವ್ಯರ್ಥವೇ ಸರಿಯೋ! ಹಾಗಾದರೆ 
ಬ್ರಾಹ್ಮಣರಿಗೆ ಹಲಸಿನ ಹಣ್ಣಿನ ಪರಮಾನ್ನ ಆದ ಹಾಗೇ ಸರಿ, 

ಸುಬ್ರಾಯ ನಿಮಗೆ ಮರುಳು, ಪರಮೇಶ್ವರಯ್ಯ, ಬ್ರಾಹ್ಮಣ 
ರಿಗೆ ಹಲಸಿನ ಹಣ್ಣೇ ಬೇಕೇ? ಚೆನ್ನಾಗಿ ಬೆಲ್ಲಗಿಟ್ಟಿಸಿದರೆ ಗರಗಸದ 
ಹುಡಿಯಿಂದ ಪಾಯಸಮಾಡಿದರೂ ಹೊಡೆಯುತ್ತಾರೆ. 


ಪರಮೇಶ್ವರಯ್ಯ. ಹಾಗೆಯೇ ಸರಿ. ಹಲಸಿನ ಬದಲಿಗೆ, 
ಹೆಸರು ಪಾಯಸಮಾಡುವುದು. 

ಸುಬ್ರಾಯ-- ದೇಹಕ್ಕೂ ತಂಪು. ಒಳ್ಳೇ ಉಪ್ಪೂರು ಬೆಲ್ಲ 
ಹಾಕಿದರೆ ನಾಲ್ಕು ನಾಲ್ಕು ಕೈಮರಿಗೆ ಹೊಡೆಯುತ್ತಾರೆ. ನಿಮ್ಮಲ್ಲಿಗೆ 
ನಮ್ಮ  ಐತಾಳರಲ್ಲವೋ ಬರುವುದು? ಐತಾಳರಿಗೆ ಹೆಸರುಬೇಳೆ 
ಅಂದರೆ ಪ್ರಾಣ. ಆಯಿತು ಹೋಗಿ, ನನಗೂ ಹೊತ್ತಾಯಿತು .... 

ಪರಮೇಶ್ವರಯ್ಯ- ಹೋಗುತ್ತೇನೆ. ನೆನಪಿರಲಿ .., .(ತೆರೆಳುವರು) 

ಸುಬ್ರಾಯೆ- ಮಾಣೀ, ಲಚ್ಚಣ್ಣ! .... 

(ಕೋ .... ಎಂದು ಲಚ್ಚಣ್ಣ ಹೊರಗಿಂದ ಕೂಗುವನು.) 

ರುಕ್ಮಿಣಿ ಕಿವಿಯೆಷ್ಟು ಬೊಡ್ಡೋ, ಅಷ್ಟು ಚುರುಕು ನಮ್ಮ 
ಲಚ್ಚನ ಕಿನಿ. ಬಂದೆಯಾ ಪುಟ್ಟ? ಪರಮೇಶ್ವರಯ್ಯ ಹೋದಕೂಡಲೇ 
ಹೊರಗಿನ ಹೆಬ್ಬಾಗಿಲು ಹಾಕಿಬಿಡು ಏನು. ನಾನು ವಮಿೂಯಲಿಕ್ಕೆ 
ಹೋಗುತ್ತೇನೆ. 

ಲಚ್ಚಣ್ಣ--(ಬಂದು) ನಾನೂ ಕೆರಿಗೆ ಬರುತ್ತೇನೆ. 

ಸುಬ್ರಾಯೆ--ದಿನಕ್ಕೆ ಎಷ್ಟು ಸಾರಿ ಕೆರೆಯಲ್ಲಿ ಸೊಕ್ಕುವುದು? 
ಬೇಡ. ಇಲ್ಲಿರು. ಯಾರಾದರೂ ಬಂದಾರು. 

ಲಚ್ಚಣ್ಣ-- ನೀಸಿರಿ! 

ಸುಬ್ರಾಯೆ - ನೀಪಿರಿ ತರುತ್ತೇನಪ್ರ .. .. ಸುಬ್ರಾಯ ದೇವರ 
ಜಾತ್ರೆಯೂ ಹತ್ತಿರ ಬಂತು. 

ಲಚ್ಚಣ್ಣ-- ಶನಿವಾರ ಸಂತೆಗೆ ತರುತ್ತೇನೆ ಎಂದು ಈಗ ಜಾತ್ರೆಗೆ 
ಅನ್ನುತ್ತೀಯಾ? 

ಸುಬ್ರಾಯೆ-- ಫಕ್ಕನೆ ಸಿಕ್ಕದೆ ಹೋದರೆ? 
ಲಚ್ಚಣ್ಣ-- ಎಲ್ಲಾ ಸಿಕ್ಕುತ್ತೆ. ನಾನು ಕಂಡಿದ್ದೇನೆ. ಆ ಕೆಂಪ 
ಗಿನ ಮಣಿ ಸರಕಿನ ಸಾಹಿಬನ ಹತ್ತಿರ ತುಂಬಾ ಪೀಪಿರಿ ಇಡೆ. ನಾನೇ 
ಸಂತೆಗೆ ಬಂದು ತೋರಿಸುತ್ತೇನೆ... , 


ಸುಬ್ರಾಯ--ಆಗಲಿ, ಈಗ ಹೋಗು. ಅಬ್ಬ! ನಮ್ಮ ಲಚ್ಚನ 
ಹಟ ಅಂದರೆ ಹಟ, ಕುರುಡ ಹಿಡಿದದ್ದೇ ಬಡತಿಗೆ! (ಹೋಗುತ್ತಾ) ಆದರೂ 
ಹಟಬೇಕು. ಹಟ ಇಲ್ಲದಿದ್ದವರಿಂದ ಏನಾಗುತ್ತೆ? (ತೆರಳುವನು.) 


ಲಚ್ಚಣ್ಣ-_ ಅಕ್ಕ, ಅಕ್ಕ .... 


ರುಕ್ಮಿಣಿ (ಓಡಿ ಬಂದು) ಕರೆದಿಯೇ ಲಚ್ಛಣ್ಣ? .... 

ಲಚ್ಚಜ್ಜ-- ಈಗ, ಈಗ .... ಅಪ್ಪಯ್ಯ ನೀವಿರಿ ತಂದುಕೊಡು 
ತ್ತಾಕಿ ಎಂದರು .. .. ನಾನು ನಿನಗೆ ಕೊಡುತ್ತೇನೆ ಅಂದಿದ್ದೆ. 
ನನಗೆ ಇನ್ನೊಂದು ತರಲಿಕ್ಕೆ ಉಪಾಯಮಾಡುತ್ತೀನೆ ಅಂದಿದ್ದೆ. 
ಆದರೆ ಅಪ್ಪಯ್ಯ ನಿನ್ನ ಕೈಯಲ್ಲಿ ನನ್ನ ಪೀವಿರಿ ಕಂಡರೆ ಏನು 
ಮಾಡುವುದು? 

ರುಕ್ಮಿಣಿ ಬೇಡ, ನನಗೆ ನಿನ್ನ ಪೀಪಿರಿ ಬೇಡವೇ ಬೇಡ. 
ಭಾರೀ ..., ಇವನು! ಪೀಪಿರಿ ಕೊಡುತ್ತೇನೆ ಎಂದು ಈಗ ಅಪ್ಪಯ್ಯ 
ಕಂಡರೆ ಅಂತೆ ಹೆದರಿಸುತ್ತಾನೆ .. .. ನನಗೆ ನಿನ್ನ ಪೀಪಿರಿ ಬೇಡ ಏನು 
ಬೇಡ . . . . ನಿನ್ನ ಪೀಪಿರಿ ನಿನಗೆ... . ನನ್ನ ಮುಳ್ಳ ನನಗೆ. 
ಮತ್ತೂ ಹೆಚ್ಚು ಮಾತನಾಡಿದರೆ ಆ ದಿನ ನಾನು ನಿನಗೆ ಕೊಟ್ಟ 
ತಂಬಿಟ್ಟಿನ ಉಂಡೆ ನನಗೆ ಕೊಡು. . . . ನನ್ನ ಕರಡಿಗೆ ನನಗೆ 
ಕೊಡು . . ., ನಾನು ಕೊಟ್ಟದ್ದೆಲ್ಲ ನನಗೆ ಕೊಡು! 

ಲಚ್ಛೆಜ್ಣ- ಹುಂ. ಹಾಗಾದರೆ... . ನನ್ನ ಪೀಪಿರಿ ಬೇಡವೋ 
ನಿನಗೆ? 

ರುಕ್ಮಿಣ9-_ನಿನ್ಗ್ನ ನೀವಿರಿ! ಬಂದುಕೊಳ್ಳಲಿ ಅದುಃ ಅಪ್ಸಯ್ಯ 
ತರುವುದು ಸುಳ್ಳೇ ಕಳೆದ ಸಂತೆಗೆ ತರುತ್ತೇನೆ ಅನ್ನಲಿಲ್ಲವೇ? 
ತಂದರೇ? ಅದರ ಮೊದಲಿನ ಸಂತೆಗೆ ತರುತ್ತೇನೆ ಅಂದರಲ್ಲ? ತಂದ 
ಕೇನು? ಅನರು ಸುಮ್ಮನೆ ಹೇಳುವುದು. ನಿನ್ನ ಫೀಪಿರಿ ನಂಬಿ ನನ್ನ 
ಮುಳ್ಕ ನಿನಗೆ ಕೊಟ್ಟರೆ ಜಗ 


ಎ. 13 ಎ. 


ಲಚ್ಛೆಜ್ಣ ಅಪ್ಪಯ್ಯ ಪೀಪಿರಿ ತಂದುಕೊಟ್ಟರೆ? .... 

ರುಕ್ಕಿ೫9-_ ನನಗೆ ಅಮ್ಮ ಪೀಪಿರಿ ತಂದುಕೊಡುತ್ತೇನೆ ಅಂದಿ 
ದ್ದಾಳೆ, 

ಲಚ್ಚಣ್ಣ-_ಅನ್ಮು ಪೀಪಿರಿ ತರುವುದು ಸುಳ್ಳೇ. ಅಮ್ಮನ ಹತ್ತಿರ 
ದುಡ್ಡು ಉಂಟೇ? 


ರುಕ್ಕಿ೫೨-_ ಅಮ್ಮನ ಹತ್ತಿರ ಸುಮಾರು ದುಡ್ಡಿದೆ. ನಾನು 
ಕಂಡಿದ್ದೇನೆ, ನಾಗಂದಿಗೆಯಲ್ಲಿಟ್ಟಿದ್ದಾಳೆ. 

ಲಚ್ಚಣ್ಣ-- ಸುಳ್ಳೇ, ನಾಗಂದಿಗೆಯಲ್ಲಿ ದುಡ್ಡೇ ಇಲ್ಲ. ನಾನು 
ಬೆಳಿಗ್ಯೆ ನೋಡಿದ್ದೇನೆ. 

ರುಕಿ, ಜಂ ಪೆಟ್ಟಿಗೆಯಲ್ಲಿ ಇಡೆ, 

EE ಗಯ ಬ) ಚಿನ್ನ. 

ರುಕ್ಕಿಣ್‌ ಚಿನ್ನ ಮಾರುತ್ತಾಳೆ. 

ಲಚ್ಚಣ್ಣ-- ಮಾರಿದರೆ ಅಪ್ಪಯ್ಯ ಹೊಡೆಯುತ್ತಾನೆ. 

ರುಕ್ಕಿಣ5- ಅಮ್ಮು ಹೊಡೆಯುತ್ತಾಳೆ, ... ನೀನು ಹೋಗು. 
ನಿನಗೆ, ಅಮ್ಮ ಪೀಪಿರಿ ಳಿತ ಸಟ ಹೊಟ್ಟಿ ಕಿಚ್ಚು. ಅದಕ್ಕೆ 
ಹೀಗೆಲ್ಲ ಮಾತನಾಡುತ್ತೀ... 

ಲಚ್ಚಣ್ಣ--ಅಪ್ಪಯ್ಯ ನನಗೆ ಫೀಸಿರಿ ತಂದು ಕೊಡುವುದು ನಿನಗೆ 
ಹೊಟ್ಟಿಕಿಚ್ಚು.... 

ರುಕ್ಮಿಣ--(ಅಣಕಿಸುತ್ತಾ) ಹೌದು, ಹೊಟ್ಟಿಕಿಚ್ಚು . . 

ಲಚ್ಚೆನ್ಲಾ- ನೀನು ಅಣಕಿಸುವುದು ಬೇಡ. 

ರುಕ್ಕಿಣ೨ ನೀನು ಅಣಕಿಸುವುದು ಬೇಡ. 

ಲಚ್ಚಣ್ಣ--ನಾನು ಹೇಳಿದ ಹಾಗೆ ಹೇಳುವುದು! 


ರುಕ್ಮಿಣಿ ನಾನು ಹೇಳಿದ ಹಾಗೆ ಹೇಳುವುದು! 


— "ಖೆ ಎ 


ಲಚ್ಚಣ್ಣ--ನಿನಗೆ ನನ್ನ ಸುದ್ದಿ ಬೇಡ.... 

ರುಕ್ಕಿಣಕಿ- ನಿನಗೆ ನನ್ನ ಸುದ್ದಿ ಬೇಡ.... 

ಲಚ್ಚೆಣ್ಣ-- ನೀನು ಅಣಕಿಸಿದರಿ ನೋಡು . .. . (ಎಂದು ಅಕ್ಕ 
ನನ್ನು ಹೊಡೆಯುವನು. . ಅಕ್ಕನು ಇವನನ್ನು ಹೊಡೆಯುವಳು. ತಾನು ಗಟ್ಟಿ 
ಯಾಗಿ ಅಳುವನು) ಅಮ್ಮಾ! ಇಲ್ಲಿ ರುಕ್ಮಿಣಿ ನನ್ನನ್ನು ಹೊಡೆದಳು! . .. 

ರುಕ್ಕಿ೫9-. ಮೊದಲು ನೀನಲ್ಲವೋ ಹೊಡೆದದ್ದು? 


(ಗೌರಮ್ಮ ಒಳಗಿನಿಂದ *ರುಕ್ಮಿಣಿ-ರುಕ್ಮಿಣಿ' ಎಂದು ಎರಡು ಮೂರು ಸಲ 
ಕರೆಯುವಳು. ರುಕ್ಮಿಣೆಯು ಧಾಪಿಸುವಳು. ಲಚ್ಚಣ್ಣನು ಅತ್ತಿತ್ತ ತಿರು 
ಗಾಡುತ್ತ ಲಿರುವಪ್ಪರಲ್ಲಿ ಭಂಗಾರಮ್ಮ ಬರುವಳು. ಅವಳನ್ನು ಕಂಡು--) 

ಲಚ್ಛೆಣ್ಣ-- ಈ ಭಂಗಾರಿ ಯಾವ ಬಾಗಿಲಿನಿಂದ ಬಂದಳು? 
ಹೆಬ್ಬಾಗಿಲ ಚಾವಡಿ ಬಾಗಿಲು ಹಾಕಲೇ ಇಲ್ಲವೇ? .... ಬಂಗಾರಿ, 
ಬಂಗಾರಿ ,. .. ಅಪ್ಪಯ್ಯ ಇಲ್ಲ, ಮೊಯಲಿಕ್ಕೆ ಹೋಗಿದ್ದಾರೆ... 


ಬಂಗಾರಮ್ಮ. ಕೆರೆಗೆ ಹೋದರೇ? ಅಮ್ಮ ಇದ್ದಾರಲ್ಲ. ಅಮ್ಮ 
ಬರಲಿಕ್ಕೆ ಹೇಳಿದ್ದಳು .... ಹ್ಯಾಗಿದ್ದೀ ಪುಟ್ಟು? ಅಮ್ಮನಿಗೆ ಹೇಳು 
ತ್ರೀಯಾ ನಾ ಬಂದೆ ಅಂತ. ರುಕ್ಮಿಣಿಗೆ ಹೇಳಿದರೂ ಸಾಕು. 


ಲಚ್ಛ್ಚೆಜ್ಞ ಅಮ್ಮು ಒಲೆ ಮುಂದಿದ್ದಾಳೆ. ಇವತ್ತು ನಮ್ಮನೆ 
ಯಲ್ಲಿ ಅಪ್ಪಚ್ಚು ಮಾಡುತ್ತಾರೆ.... 


ಬಂಗಾರಮ್ಮ-- ರುಕ್ಮಿಣಿಯನ್ನು ಕರೆ, 
ಲಚ್ಚಣ್ಣ--ಆನಳ ಹತ್ತಿರ ನಾನು ಮಾತನಾಡುವುದಿಲ್ಲ. 


ಬಂಗಾರವ್ಮು-- ಜಗಳವೋ? ಅಕ್ಕನ ಹತ್ತಿರ ಆಗದಪ್ಪ. ಹಾಗೆಲ್ಲ 
ಮಾಡಬಾರದು. 


ಲಚ್ಚೆಣ್ಣ - ಅವಳು ಜೋರಾಗಿದ್ದಾಳೆ. ಅವಳಿಗೆ ನನ್ನನ್ನು 
ಕಂಡಕೆ ಹೊಟ್ಟೆಕಿಚ್ಚು. 


ಜು ಕಿ ಸಾ 


ಬಂಗಾರಮ್ಮ... ಹೌದೋ? . , . . ಜೋರು ಹೊಟ್ಟಿ *ಚ್ಚೆ? 
ಹಾಗಾದರೆ ಇಲ್ಲಿ ನೋಡು, ಅಮ್ಮನ ಹತ್ತಿರ ಹೋಗಿ ನಾನು ಬಂದಿದ್ದೇನೆ 
ಅನ್ನು, 

ಲಚ್ಚಣ್ಣ - ನಾನು ಅನ್ನುವುದಿಲ್ಲ. ನೀನು ರುಕ್ಮಿಣಿಯ ದೋಸ್ತಿ. 
ಬೇಕಾದರೆ ನೀನೇ ಹೋಗು. 

ಬಂಗಾರಮ್ಮ. ಅನರು ಕೆಲಸದಲ್ಲಿರಲಿಕ್ಕೂ ಸಾಕು. ನೋಡು, 
ನನಗೆ ಒಂದು ತುಂಡು ಹಲಸಿನ ಹಣ್ಣು ಕೊಡುತ್ತೇನೆ ಅಂದಿದ್ದಾಳೆ 
ಅಮ್ಮ, ತೆಗೆದುಕೊಂಡು ಬಂದರೂ ಸಾಕು, ನನ್ನ ಗಿಣಿ ಬುದ್ಧಿವಂತ! 
ನಮ್ಮ ಲಚ್ಚನಷ್ಟು ಹುಷಾರು ಯಾರು ಇಲ್ಲಪ್ಪ! 

ಲಚ್ಚಣ್ಣ.-- ಹಲಸಿನ ಹಣ್ಣು ಎಲ್ಲ ಚಟ್ಟು! ಅದನ್ನು ಇವತ್ತು 
ಪಾಯಸ್ಕ ಮುಳ್ಳ ಮಾಡಿಯಾಯಿತು .... 


ಬಂಗಾರಮ್ಮ ಸುಳ್ಳೇ. 


ಲಚ್ಚೆಣ್ಣಿ ನನಗೇನು? ನೀನೇ ಹೋಗಿ ನೋಡು. ನಾನು ಒಳಗೆ 
ಹೋಗುವುದಿಲ್ಲ. ಹೆಬ್ಬಾಗಿಲ ಚಾವಡಿ ಬಾಗಿಲು ಹಾಕಿ ಬರಬೇಕು, 
ಹೋಗುತ್ತೇನೆ, ಹೋಗುತ್ತೇನೆ ....  (ತೆರಳುವನ್ನು) 


ಬಂಗಾರಮ್ಮ--ಅಮ್ಮಾ! ಅಮ್ಮಾ! (ತುಸು ತಡೆಡು) ಗೌರಮ್ಮ! 
ನಾನು ಬಂದಿದ್ದೇನೆ. ಏನೊ ಕೆಲಸ ಇದೆ ಅಂದಿರಲ್ಲ. 

ಗೌರಮ್ಮ--(ಬಂಡು) ಬಂಗಾರಿ, ಒಟ್ಟು ಮೋಸ ಆಯಿತು. ನಿನಗೆ 
ಹೇಳಿದ್ದು ಹೌದು. ಆದರೆ ಒಡೆದು ನೋಡುವಾಗ ಹಣ್ಣು ಕೊಳೆತು 
ಹುಳ ಆಗಿತ್ತು. ಏತಕ್ಕೂ ಬೇಡವೆಂದು ಕಲಗಚ್ಛಿಗೆ ಹಾಕಿತು. ನಾಳೆ 
ಎಲ್ಲಿಂದಲೋ ಒಂದು ತರುವ ಅಂದರಪ್ಪ ಯಜಮಾನರು. ನಾನು 
ಹೇಳಿ ಕಳುಹಿಸುತ್ತೇನೆ, ಏನು? ಬಂಗಾರಿ, ಜಾಜಿ ತಂದು ಇರಿಸಿದೆಯೇ? 
ತುಂಬ ಬೇಕಾದೀತು. ಇಸ್ಟೆಲ್ಲ ಅಂಗಣ ಪಡಸಾಲೆಗೆ ಆಗಬೇಡವೇ? 


A ಎ 

ಬಂಗಾರವ್ಯು- ಇಲ್ಲದಿದ್ದರೆ ಏನು ಮಾಡುವುದು. ಮಗು ಅಳು 
ತ್ತದೆ, ಏನಾದರೂ ಹಪ್ಪಳದ ಚೂರುಗೀರು ಕೊಡುತ್ತೀರಾ? ಇಲ್ಲ 
ದಿದ್ದರೆ ಏನಾದರೂ ತಿಂಡಿ ತೀನಿ.... 

ಗೌರವ್ಯೂ- ಬಂಗಾರಮ್ಮ, ನಿನ್ನಾಣೆಗೂ ಏನು ಕಾಣುವುದಿಲ್ಲಪ್ಪ. 
ಹಪ್ಪಳ ಈ ವರುಷ ತಿಂಗಳಿಗೆ ಮುಂಚೆಯೇ ಪಡ್ಚ ಆಯಿತು, 
ಇನ್ನೇನಾದರೂ ಚಕ್ಕುಲಿಗಿಕ್ಕಿಲಿ ಉಂಟು ಅಂದರೆ, ಚೌತಿ ಸಮಯಕ್ಕೆ 
ನಾನು ನೊಯಲಿಕ್ಕಾಗಿ, ಮಕ್ಕಳ ಬಾಯಿಗೆ ಏನಿಲ್ಲದಾಯಿತು. ನೀನು 
ಜಾಜಿ ತೆಗೆದುಕೊಂಡು ನಾಳೆ ಸಾಯಂಕಾಲ ಬ್ಯಾ ಏನು? ಇನ್ನೂ 
ಅಡಿಗೆಯಾಗಲಿಲ್ಲ, ಹೋಗುತ್ತೇನೆ .... (ಒಳಕ್ಕೆ ಹೋಗುವಳು.) 

ಬಂಗಾರಮ್ಮ... ಇವರು ಠಕ್ಕು ಅನ್ನುತ್ತಾರೆ ನನ್ನ ಹತ್ತಿರ. 
ಲಚ್ಚಣ್ಣ ಹೇಳಿದ ಹಾಗೆ ಏನೋ ಒಳಗೆ ಮಾಡುತ್ತಿದ್ದಾರೆ. ಪರಿಮಳ 
ಸಹ ಬಂದಾಗೆ ಆಗುತ್ತೆ... . ಇಲ್ಲ ಅಂದ ಮೇಲೆ ಏನು ಮಾಡುವುದು 
ಮತ್ತೆ. ಬೇಡುವವರು ಕೊಡಿ ಅನ್ನಲಿಕ್ಕೆ ಬರುತ್ತದೆಯೇ? (ತಿರಳುವಳು.) 

(ಸೀತಾರಾಮಯ್ಯ, ಸಜಾಶಿವಯ್ಯನವರು ಬರುವರು. ಜತೆಯಲ್ಲಿ ಅಚ್ಛಣ್ಣ 
ಇದ್ದಾನೆ.) » 
ಲಚ್ಚೆಣ್ಣ -ಅಪ್ರುಯ್ಯ ಇಲ್ಲ. ಮಿಂದುಕೊಂಡು ಎಲ್ಲೋ 
ಊಟಕ್ಕೆ ಹೋಗುತ್ತೇವೆ ಅಂತ ಹೊರಟುಹೋದರು, ಸಾಯಂಕಾಲದ 
ತನಕ ಬರಲಿಕ್ಕಿಲ್ಲ. 

ಸೀತಾರಾಮಯ್ಯ ಏನು ಮಾಡುವುದು ಸದಾಶಿವಯ್ಯ? 
ಬಂದದ್ದು ವ್ಯರ್ಥವಾಯಿತು. ಕೆಲಸ ಆಗುವುದು ಹೇಗಿತ್ತೋ. ಆದರೂ 
ಕೇಳುವುದಕ್ಕೆ ಅಡ್ಡಿಯಿಲ್ಲವಿತ್ತು. ಹೋಗುವ ಏಳಿ. 

ಸದಾಶಿವಯ್ಯ ಸ್ವಲ್ಪ ತಡಿ ಮಹಾರಾಯ, ಸ್ವಲ್ಪ ಬೆಲ್ಲ 
ನೀರಾದರೂ ಕೇಳಿ ಕುಡಿದುಕೊಂಡು ಹೋಗುವ. ಮಗು, ಒಳಗೆ 
ಹೋಗಿ ಸ್ವಲ್ಪ ಬೆಲ್ಲ ನೀರು ತರುಕ್ತೀಯಾ? 

(ಹುಡುಗನು ಒಳಗೆ ಹೋಗುತ್ತಾನೆ) 


LG ಟಂ 


ಸೀತಾರಾಮಯ್ಯ ಹೌದೋ ಸದಾಶಿವಯ್ಯ, 'ಏನು ವಿಶೇಷ 
ಇವತ್ತು? ಹಲಸಿನ ಹಣ್ಣಿನ ಮುಳ್ಳದ ಪರಿಮಳ ಬರುತ್ತದೆ, 

ಸದಾಶಿವಯ್ಯ ನಿನಗೆ ಭ್ರಮೆ. ಹಲಸಿನ ಹಣ್ಣು ಊರಲ್ಲೆಲ್ಲ 
ಮುಗಿದಾಯಿತು. 

ಸೀತಾರಾಮಯ್ಯ. ಎಲ್ಲಿ ಮುಗಿದರೂ ನಮ್ಮ ಸುಬ್ರಾಯರ 
ಮನೆಯಲ್ಲಿ ಮುಗಿಯುವುದಂತಿಲ್ಲ. ಮರ ಉಂಟು ಅವರಿಗೆ ಒಂದೆ 
ರಡೊ? . , .. ನಿಜಕ್ಕೂ ಹಲಸಿನ ಹಣ್ಣಿನದೇ ಪರಿಮಳ. ಈ ವರುಷ 
ಇಡೀ ಕಾಯಿಲೆಯಾಗಿ ಒಂದು ತೊಳೆಯ ರುಚಿನೋಡಲಿಲ್ಲ ನಾನು. 

ಸದಾಶಿವಯ್ಯ-- ನನ್ನ ಮೂಗಿಗೆ ಶೀತವಾಗಿ, ಪರಿಮಳವೂ 
ಇಲ್ಲ, ವಾಸನೆಯೂ ಇಲ್ಲ... 

(ಸ್ನಾನ ಮಾಡಿ ಸುಬ್ರಾಯರು ಬರುತ್ತಾರೆ.) 

ಸುಬ್ರಾಯ ಇದೇನಪ್ಪ, ಎರಡೆರಡು ಅರಿಷ್ಟಗಳು ಮನೆ ಜಗು 
ಲಿಯ ಮೇಲೆ ಕಾದು ಕುಳಿತಿದ್ದಾವೆ! ಅತ್ತಲಾಗಿ ಪಠೇಲರೂ ಇಲ್ಲ .. ... 
ಇವು ಯಾಕೆ ಬಂದುವಪ್ಪ. 

ಸೀತಾರಾಮಯ್ಯ ಏನು ಸುಬ್ರಾಯರೇ, ಅಪೂರ್ವಕ್ಕೆ ಮಸೆ 
ಯಲ್ಲಿ ಹಲಸಿನ ಹಣ್ಣಿನ ಮುಳ್ಳ ಮಾಡಿಸಿದ ಹಾಗೆ ಕಾಣುತ್ತದೆ. ಏನು 
ವಿಶೇಷ ಇವತ್ತು? ಅಗ್ಗಕ್ಕೆ ಎರಡು ಅತಿಥಿಗಳು ಬಂದಿದ್ದಾರೆ ನೋಡಿ! 

ಸುಬ್ರಾಯ--ಅತಿಥಿಗಳು ಬಂದದ್ದು ಸಂತೋಷವೇ ಆಯಿತು. 


ಆದರೆ ಹಲಸಿನ ಹಣ್ಣನ್ನು ಮಾತ್ರ ಬ್ರಹ್ಮ ಈ ವರುಷ ಹಣೆಯ ಮೆಲೆ 
ಬರೆಯದೆ ಹೋದ. 


ಸೀತಾರಾಮಯ್ಯು--ಛೇ, ಪರಿಮಳ ಬರುತ್ತದೆ! 

ಸುಬ್ರಾಯ--ಅದು ನಮ್ಮನೆಯಲ್ಲಿ ತಪ್ಪಿದ್ದಲ್ಲ. ಹಣ್ಣಿಲ್ಲ 
ದಿದ್ದರೂ ಹಣ್ಣಿನ ಪರಿಮಳ ನಮ್ಮಲ್ಲಿ ತುಂಬಾ . . .. 

ಸದಾಶಿವಯ್ಯ ಹಾಗೆಂದರೆ? 


de ಓ8 ಮಾ 


ಸುಬ್ರಾಯೆ- ನಮ್ಮ ಬೇಲಿಯಲ್ಲಿನ ಕಾಡು ಹಿಂಡಲುಗಳಲ್ಲಿ 
ತಪ್ಪದೆ ಕಡಂಬಳ ಹಾವು ಇದೆ. ಅದರ ಪರಿಮಳ ಇದು. ಕೆಲವರ 
ಮೂಗಿಗೆ ಹುರಿದ ಹಪ್ಪಳ, ಕೆಲವರಿಗೆ ಅಂಬೋಡೈ, ಕೆಲವರಿಗೆ ಮುಳ್ಳ'- 
ಅಂತ ಕಾಸೂ ಖರ್ಚಿಲ್ಲದೆ ಔತನ ನಡೆಸುತ್ತದೆ. 

ಸದಾಶಿವಯ್ಯ ಸೀತಾರಾಮ, ಒಳ್ಳೇ ಮೂಗು ನಿನ್ನದು. 
ಹೋಗೋಣ .... ನೀರು ಬರಲೇ ಇಲ್ಲ! ಇಲ್ಲ, ತಂದನಲ್ಲ. ನಿಮ್ಮ 
ಲಚ್ಚಣ್ಣ ಅಂದರೆ ತೇಟು ಮರಿಚಿಟಕ. 

ಸುಬ್ರಾಯ--(ಬರೇ ನೀರನ್ನು ಕಂಡವರಂತೆ) ಲಚ್ಛ, ಬೆಲ್ಲ 
ತರಲೇ ಇಲ್ಲವೇನೋ? 

ಲಚ್ಚಣ್ಣ--ಅನ್ಮು ಅಂಗಣ ಸಾರಿಸುತ್ತಿದ್ದಾಳೆ! 

ಸದಾಶಿವಯ್ಯ ಇರಲಿ, ಬೆಲ್ಲಗಿಲ್ಲ ಏನು ಬೇಡ, ಹೊತ್ತಾ 
ಯಿತು. (ನೀರು ಕುಡಿಯುತ್ತ) ಹೌದೋ ಸುಬ್ರಾಯರೇ, ನಿಮಗೆ 
ನಮ್ಮ ಪರಮೇಶ್ವರಯ್ಯ ಏನು ಗಡಿಬಿಡಿಯಲ್ಲಿದ್ದಾನೆ ತಿಳಿದಿದೆಯೋ? 
ಏನೋ ಹಣ ಹಣ ಅಂತ ತಿರುಗುತ್ತಿದ್ದಾನೆ. ಯಾಕೆ, ಏನು, ಎಂಬು 
ದೇನು ತಿಳಿಯಿತೋ? .... 

ಸುಬ್ರಾಯ--ಯಾರು ಪರಮೇಶ್ವರಯ್ಯನೇ? ಅವನಿಗೇಕೆ ಹಣ? 

ಸದಾಶಿವಯ್ಯ ನಿಮಗೂ ಗೊತ್ತಿಲ್ಲವೋ? 

ಸುಬ್ರಾಯ-- ಅವನನ್ನು ಕಾಣದೆ ತಿಂಗಳು ಒಂದಾಗುತ್ತ ಬಂತು. 
ಏನು ಕೋರ್ಟು ಗೀರ್ಟು ಲೇವಾದೇವಿ ಮೇಲಿದ್ದಾನೋ . ... ನಿಮಗೆ 
ಯಾರು ಹೇಳಿದರು ಸುದ್ದಿಯನ್ನು? .... 

ಸದಾಶಿವಯ್ಯ ಪಶೇಲರು ಅನ್ನುತ್ತಿದ್ದರು. ಅವನಿಗೆ ಕೈಕಾಲು 
ಬಡಿತ ಶುರುವಾಗಿದೆ. ಹಣ ೪೦೦ ರೂಪಾಯಿ ನಾಳೆ ಶುಕ್ರವಾರ 
ದೊಳಗೆ ಕಟ್ಟದಿದ್ದರೆ ದೊಡ್ಡದೊಂದು ಗಂಟೀ ಮುಣುಗುವುದಂತೆ! 
ಅದು ಸಿಕ್ಕದ ಹಾಗೆ ಮಾಡುವುದು ಅವರ ಛಲ. 


ತಾ ಗಲು) ಇ 


ಸುಬ್ರಾಯ ನಮ್ಮ ಪಠೇಲರು ಸುಮ್ಮನಿರುವುದಿಲ್ಲಪ್ಪ. ಪರ 


ಮೇಶ್ವರಯ್ಯನವರ ಬಿಡುಬಾಲ ಹಿಡಿದು ಬಿಟ್ಟಿದ್ದಾರೆ . . . . ಯಾರಿಗೆ 
ಜಯವೋ, ಯಾರಿಗೆ ಅಪಜಯವೋ! ಆಗಲಿ .... ಆಗಲಿ . . . 
ಏನು ಎದ್ದಿರಾ?... . ಊಟಕ್ಕೆ ನಿಲ್ಲಿ ಅನ್ನುತ್ತಿದ್ದೆ... . ಮನೆಯ 


ಅವಳಿಗೂ ಮೈ ನೆಟ್ಟಗಿಲ್ಲದೆ ಅಡುಗೆ ಒಲೆ ಮುಂದೆ ನಾನೇ ಆಗಾಗ 
ಸುಳಿಯಬೇಕಾಗುತ್ತದೆ ... . ಹೋಗಿರಿ, ಯಾಕೆ ನಿಲ್ಲಿಸಿಕೊಳ್ಳುವುದು. 
ಮನೆಗಾದರೂ ಹೋಗಿ ಊಟಮಾಡಿ . . . (ಒಳಕ್ಕೆ ತೆರಳುವರು) 


ಸೀತಾರಾಮಯ್ಯ ಸುಬ್ರಾ ಯರಿಗೂ ಸಂಗತಿ ತಿಳಿದಿಲ್ಲ 
ಅಂದರೆ ಆಶ್ಚರ್ಯ. ಇನ್ನು ಯಾರ ಮುಖಾಂತರ ಅವನು ಕಟಿಪಿಟಿ 
ಮಾಡುತ್ತಾನಂತೆ? ಬಂದರೆ ಇಲ್ಲಿಗೇ ಬರಬೇಕು ಅಂದರು ಪಕಠೇ 
ಲರು. ಹೋಗುವ. 


ಸದಾಶಿವಯ್ಯ ಹೋಗುವ. ಬಂದದ್ದು ವ್ಯರ್ಥವಾಯಿತು. 
ನಿನ್ನ ಹಲಸಿನ ಹಣ್ಣಿನ ಮುಳ್ಳವೂ ಇಲ್ಲೇ ಉಳಿಯಿತು. 


ಸೀತಾರಾಮಯ್ಯು-- ಅದರ ಪರಿಮಳ ಯಾವಾಗ ಬಂದರೂ 
ಸಿಗುತ್ತದಲ್ಲ! .... ನನಗೆ ಇನ್ನೂ ಸಂಶಯವೇ. ಒಳಗೆ ಜೋರಿನ 
ಒಗ್ಗರಣೆ ಶಬ್ದ ಕೇಳಿತು. 

ಸದಾಶಿವಯ್ಯ ಮನೆಯೆಂದು ಮಾಡಿಕೊಂಡವರು ಒಗ್ಗರಣೆ 
ಕಾಯಿಸದೆ ಇರುತ್ತಾರೆಯೇ? (ಇಬ್ಬರೂ ಹೋಗುವರು) 


ಸುಬ್ರಾಯೆ--(ತಿರುಗಿ ಬಂದು) ಅರೇ, ಪಠೇಲರು ಏನು 
ಇನ್ನೂ ಕಾಣಿವುದಿಲ್ಲ? ಗೌರಿ! ಅಡುಗೆಯೆಲ್ಲಾ ಆಯಿತೇ? ಹೇಗೆ? 


ಗೌರಮ್ಮು--(ಬಂದು) ಒಳಗಿನ ಕೆಲಸವೆಲ್ಲಾ ಮುಗಿಯಿತು. 
ಆದರೆ ಬಾಳೆ ಎಲೆ ಇಲ್ಲ. ಹಿತ್ತಲಿಗೆ ಹೋಗಿ ತೆಗೆದುಕೊಂಡು 
ಬರುತ್ತೀರಾ? 


— 20 — 


ಸುಬ್ರಾಯ ಆಗಲೇ ಹೇಳಿದ್ದರೆ ಸ್ನಾನಕ್ಕೆ ಹೋದವನೇ ತರು 
ತ್ತಿದ್ದೆ. ಈಗ ಬಿಸಿಲಿನಲ್ಲಿ ನನ್ನನ್ನು ದಣಿಸಿದರೇ ನಿನಗೆ ಸಂತೋಷ 


ವೆಂದು ಕಾಣುತ್ತದೆ. ಆಗಲಿ ಹೋಗುತ್ತೀನೆ.... ಅಷ್ಟರೊಳಗೆ 
ಇನ್ನೆಷ್ಟು ಹಪ್ಪುಗಳು ಹಲಸಿನ ಹಣ್ಣಿನ ಪರಿಮಳಕ್ಕೆ ಬಂದು ಕಾಯ 
ಬೇಕೋ! ,.. (ತೆರಳುವನು.) 


(ಗೌರಮ್ಮ ಒಳಗೆ ಹೋಗುವಳು. ತಿಂಡಿಯನ್ನು ಹಿಡಿದುಕೊಂಡು ರುಕ್ಮಿ 
ಜಿಯು ಹೊರಗೆ ಬರುವಳು. ಲಚ್ಚಣ್ಣಗೆ ಬಾಯಿನೀರು ಬರಲು ತೊಡಗುವುದು.) 


ಲಚ್ಚೆಣ್ಣಿ ತಾನು ಒಬ್ಬಳೇ ತಿನ್ನುವುದು. ನನಗೇನಾದರೂ 
ಸಿಕ್ಕಿದರೆ ಇನ್ನು ನಿನಗೆ ಕೋಡುತ್ತೇನೆ ನೋಡು! .... 

ರುಕ್ಮಿ89-. ಇದು ನನಗೆ ಅಮ್ಮ ಕೊಟ್ಟದ್ದು, ಬಿಸೀ ಮುಳ್ಳ! 

ಲಚ್ಚಣ್ಣ-- ಮುಳ್ಳವಾದರೆ ಅಮ್ಮನ ಹತ್ತಿರ ನಾನೀಗ ಕೇಳಿ ತರು 
ತ್ತೇನೆ, ನೋಡು. 

ರುಕ್ಕಿಣ ಅಮ್ಮ ಈಗ ಅಲ್ಲಿಲ್ಲ, ಮೂಯಲಿಕ್ಕೆ ಹೋದಳು. 
ಅವಳು ಬರುವುದರಲ್ಲೆಲ್ಲಾ ತಣಿಯುತ್ತದೆ. ಆ ಮೇಲೆ ನಿನಗೆ ತಣಿದ 
ಮುಳ್ಳ! ಬಿಸಿ ಮುಳ್ಳ ನನಗೆ ಮಾತ್ರ! .... 

ಲಚ್ಚಣ್ಣ-- ನನಗೆ ಕೊಡುವುದಿಲ್ಲವೋ? ಬೇಡ, ಹೋಗು. 
ಒಬ್ಬರೇ ಏನಾದರೂ ತಿಂದರೆ ಹೊಟ್ಟೆನೋವು ಆಗುತ್ತದೆ ಎಂದು 
ಅಪ್ರಯ್ಯ ಹೇಳಿದ್ದಾರೆ.... 

ರುಕ್ಕಿಣ್‌- ಹೊಟ್ಟಿ ನೋವಾದರೆ ಗಜ್ಜಿಗನ ಕಾಯಿ ತಿನ್ನುತ್ತೇನೆ. 

ಲಜ್ಞೆಣ್ಣ ನನ್ನ ಗಜ್ಜಿಗ ನೀನು ಮುಟ್ಟಬಾರದು... . ನೀನು 
ಒಳ್ಳೆಯವಳಲ್ಲವೋ? 

ರುಕ್ಕಿಜ್‌ಿ ನೀನು ನನಗೆ ಪೀಪಿರಿ ಕೊಡುತ್ತೀಯಾ? 

ಲಚ್ಚಣ್ಣ-- ನಾನು ಕೊಡುವುದಿಲ್ಲ ಎಂತ ಹೇಳಿಡೆನೇ? 


ಎ. 21 — 


ಕುಕ್ಕಿಣ೨ ನಾನು ಮುಳ್ಳ ಕೊಡುವುದಿಲ್ಲ ಎಂತ ಹೇಳಿ 
ದೆನೇ?ಿ.... ನಿನಗೆಂತಲೇ ತಂದುದು. ಅಮ್ಮ ನೋಡಲೇ ಇಲ್ಲ! 
ಯಾರಿಗೆ ತೋರಿಸಬೇಡ! .... 

ಲಚ್ಛೆಣ್ಣಿ (ತಿನ್ನುತ್ತ) ಖಂಡಿತ ನನ್ನ ಪೀಪಿರಿ ನಿನಗೆ. ಅಕ್ಕ... 
ಅಕ್ಕ... . ಯಾಕೆ ಇವತ್ತು ಮುಳ್ಳ ಮಾಡಿದ್ದು? ಹಣ್ಣನ್ನೇ ಕತ್ತರಿಸಿ 
ತಿನ್ನಬೇಕು ಅನ್ನುತ್ತಿದ್ದಳು ಅಮ್ಮ, 

ರುಕ್ಕಿಣ ಇವತ್ತು ಯಾರೋ ಮನೆಗೆ ಬರುತ್ತಾರಂತೆ. ಅದಕ್ಕೆ 
ಪಾಯಸ್ಕ ಮುಳ್ಳ, ಎಲ್ಲ ಮಾಡಿದ್ದು. 


ರುಕ್ಮಿಣ9-_ ನಮಗೂ ಕೊಡುತ್ತಾಳೆ ಅಮ್ಮ. 

ಲಚ್ಚಣ್ಣ--ಅವರೇ ಎಲ್ಲ ತಿಂದು ಹಾಕಿ ಬಿಟ್ಟರೆ? 

ರುಕ್ಮಿಣಿ - ಅದಕ್ಕೆ ನಾನು ಕದ್ದು ತಂದದ್ದು. 

ಲಚ್ಚಣ್ಣ--ಇನ್ನು ಕದ್ದಿಟ್ಟಿದ್ದಿಯಾ? 

ರುಕ್ಮಿಣಿ ಇಲ್ಲ, ಅಮ್ಮ ತೆಗೆದಿರಿಸಿದ್ದೇ ಸ್ವಲ್ಪ. ಇದು ಬಂಗಾ 
ರಿಗೆ ಅಂತ ಮೂಲೆಯಲ್ಲಿ ಮರಿಗೆಯ ಕೆಳೆಗೆ ಇರಿಸಿದ್ದಳು. ಅವಳು 
ಕೈ ತೊಳೆಯಲಿಕ್ಕೆ ಹೋದಾಗ ನಾನು ನಾಲ್ಕನ್ನು ತೆಗೆದೆ. 

(ಹೊರಗಿನಿಂದ ಕದ ಬಡಿಯುವ ಶಬ್ದ ಕೇಳಿಬರುವುದು.) 

ಲಚ್ಚಣ್ಣ-ಯಾರೋ ಬಂದರಂತೆ ಕಾಣುವುದು. ಬಾಗಿಲು 
ಬಡಿಯುತ್ತಿದ್ದಾರೆ. ಅವರೇ ಏನೊ 

ಲಚ್ಚಜ್ಜ--ಅವರೇಯೇ? ನಮ್ಮ ಮುಳ್ಳ ಎಲ್ಲ ತಿನ್ನಲಿಕ್ಕೆ 
ಬಂದಂತೆ ಕಾಣುತ್ತೆ. 

ರುಕ್ಕಿಣ೨- ನಾನು ಹೋಗಿ ಬಾಗಿಲು ತೆಗೆಯುತ್ತೇನೆ. 

(ಓಡುವಳು) 


ತ ಸಾಸ 


ಲಚ್ಚಣ್ಣ -- ಬೇಡ, ಅವರು ಹೋಗಲಿ ಹಾಗೆ, ಇವಳು ಓಡಿ 
ಹೋಗಿಯಾಯಿತು. (ತಾನೂ ತುಸು ದೂರ ಓಡಿ, ಅಕ್ಕನು ಪಕೇಲರ 
ಸಂಗಡ ಬರುವುದನ್ನು ಕಂಡು) ಇವಳು ಎಲ್ಲ ಮೋಸ ಮಾಡಿದಳು. 
ಅವರು ಬರುವುದೇ ಬೇಡವಿತ್ತು. ಅಬ್ಬಾ, ಎಷ್ಟು ದೊಡ್ಡ ಹೊಟ್ಟಿಯೆ! 
ಇವರು ಒಂದು ಚೂರು ಇಡುವುದಿಲ್ಲ! 

ಅಚ್ಚ್ಯುತರಾಯರು--(ಪಕೇಲರು)--ನಿನ್ನ ತಮ್ಮನೇ ಅದು? 
ಏನು ಮರಿ, ಅಪ್ಪಯ್ಯ ಮನೆಯಲ್ಲಿದ್ದಾರೆಯೇ? 

ಲಚ್ಚಣ್ಣ-- ಅಪ್ಪಯ್ಯ ಬೆಳಿಗ್ಗೇ ಎದ್ದು ಕುಂದಾಪುರಕ್ಕೆ ಹೋದರು. 

ಅಚ್ಚ್ಯುತರಾಯರು-- ಈ ಹೊತ್ತು ಶನಿವಾರ ಸಂತೆ ಎಂದು 
ಹೋದರೇ? ಬರಲಿಕ್ಕೆ ಹೇಳಿದ್ದರು. ಮರೆತೇ ಬಿಟ್ಟರೇನು? ಯಾವಾಗ 
ಬರುತ್ತಾರಂತೆ? 

ಲಚ್ಚಣ್ಣ-- ಸಂಜೆಯ ಹೊರತು ಬರಲಿಕ್ಕಿಲ್ಲವಂತೆ. 

ಅಚ್ಚ್ಯುತರಾಯರು--ಏ ಸುಬ್ರಾಯರೇ, ಒಟ್ಟು ಮೋಸ 
ಕೊಟ್ಟಿರಲ್ಲ! ಹಾಗಾದರೆ ಹೋಗುತ್ತೇನೆ. ಬಂದ ಕೂಡಲೆ ಹೇಳು 
ಮಗು, ನಾನು ಬಂದು ಹೋದೆ ಎಂದು. (ಹೋಗುವರು.) 

ಲಚ್ಚಣ್ಣ--ಆಗಲಿ, ನಾನು ಹೇಳುತ್ತೇನೆ. 

ಕುಕ್ಕ್ರಿಣೌ- ನಾನು ಹೇಳುತ್ತೇನೆ. 

ಲಚ್ಚಣ್ಣ--ನೀನು ಹೇಳುವುದು ಬೇಡ, ನಾನು ಹೇಳುತ್ತೇನೆ. 

ರುಕ್ಮಿಣ9--ನಾನು ಹೇಳುತ್ತೇನೆ, . . . ಲಚ್ಚಣ್ಣ, ಹೋದರು! 
ಹೊರಟು ಹೋದರೇ ಹೋದರು! 

ಲಚ್ಚಣ್ಣ-- ಅವರು ಇದ್ದಿದ್ದರೆ, ಅವರಿಗೇ ಎಲ್ಲಾ ಪಾಯಸ 
ಆಗುತಿತ್ತು. 

ರುಕ್ಕಿಣ್‌ ಅವರ ಹೊಟ್ಟೆಯೊಳಗೆ ಐನೂರು ಸಾವಿರ ಮುಳ್ಳ 
ಹಿಡಿದೀತು! 


ಎ: ಇದದ. ಎತ 


ಲಚ್ಚಣ್ಣ--ಓಡಿಸಿದೆನೋ ಇಲ್ಲವೋ! .... ಅಪ್ಪಯ್ಯ ಬಂದರು. 
(ಸುಚ್ರಾಯರ ಆಗಮನ.) 

ಸುಬ್ರಾಯ-- ಮಾಣಿ, ಯಾರಾದರೂ ಬಂದರೊ ಈಗ? 

ಲಚ್ಚಣ್ಣ--ಆಗ ಇಬ್ಬರು ಬಂದರಲ್ಲ ಅವರೇ. 

ಸುಬ್ರಾಯೆ--ಅವರಲ್ಲ. ಒಬ್ಬರು ಡೊಳ್ಳು ಹೊಟ್ಟಿಯವರು. 
ದಪ್ಪನಾಗಿ ಗಲ್ಲಮೂಸೆಯಿದೆ. ಎಷ್ಟು ಕಾಯಿಸುತ್ತಾರಪ್ಪ ಇವರು? 
ಕಾಯದೆ ಉಪಾಯವಿದೆಯೇ? 

ಲಚ್ಚೆಣ್ಣ-- ಅವರೇ! ಅವರು ಈಗ ಬಂದುಹೋದರು. 

ಸುಬ್ರಾಯ--ಬಂದು ಹೋದರೇ ಪಠೇಲ ಅಚ್ಚ್ಯುತಯ್ಕ? 
ಬಂದು ಹೋದರೇ? ಯಾಕೆ ಹೋದರಂತೆ? ನಾನಿದ್ದೇನೆ ಅಂತ ಹೇಳ 
ಲಲ್ಲವೇ? ಅಥವಾ--ನಾನು ಇಲ್ಲ ಅಂದುಬಿಟ್ಟರೇ? 

ಲಚ್ಚಣ್ಣ--(ಅತ್ತಿತ್ತ ಕಂಡು) ಆಲ್ಲ . .. . ಎಂಥದೋ ಶನಿವಾರ 
ಸಂತೆ, ಹೋಗುತ್ತೇನೆ ಕುಂದಾಪುರಕ್ಕೆ, ಈ ಹೊತ್ತು ಬರುವುದಿಲ್ಲ, ಎಂತ 
ಹೇಳಿ ಹೋದರು. 

ಸುಬ್ರಾಯ ಎಷ್ಟು ಹೊತ್ತಾಯಿತು? ಅಲ್ಲಲ್ಲಿ ಕಾಣಿಸುತ್ತಾ 
ಇದ್ದರೆ, ಕರೆ ನೋಡುವ! ., .- 

ಲಚ್ಚಣ್ಣ-- ಸುಮಾರು ಹೊತ್ತಾಯಿತು ಅವರು ಹೋಗಿ. 
ಮೋಟರು ಹತ್ತಿ «ಪಾರು?! . .. ಅಪ್ಪಯ್ಯ, ಈ ಹೊತ್ತು ಸಂತೆಯಂತೆ. 
ನನಗೆ ಪೀಪಿರಿ ತರುವುದಿಲ್ಲವೋ? .... 

ಸುಬ್ರಾಯ--ಸೀನಿರಿ ಹಾಳಾಯಿತು, ಸುಮ್ಮನಿರು. ಸಂತೆ 
ಯಲ್ಲ - ಮತ್ತೇನಿಲ್ಲವೋ? 

ಲಚ್ಹಣ್ಣ ಇವತ್ತು ಶನಿವಾರ ಹೌದಂತೆ. 

ಸುಬ್ರಾಯ-- ಸುಮ್ಮನಿರು. ಈ ಶನಿವಾರ ಸಂತೆ ಆಗುವು 
ದಿಲ್ಲಂತೆ .... ಈ ಅಚ್ಚ್ರ್ಯುತರಾಯರು ಐನಗಳಿಗೆಯಲ್ಲಿ ಮೋಸ 
'ಶೊಟ್ಟರಲ್ಲ! 


ಎರಕ ಮು 

ರುಕ್ಮಿಣ?-_(ಒಳಗೆ ಹೋದನಳು ಬಂದು) ಊಟಕ್ಕೆ ಆಯಿತೆಂದಳು 
ಅನು 

ಲಚ್ಚಣ್ಣ.-- ಅಪ್ಪಯ್ಯ, ಪಾಯಸ ತಣ್ಣಗಾಗುತ್ತದೆ, ಹೋಗುವ. 

ಸುಬ್ರಾಯ--ಪಾಯಸ ಕಲಗಚ್ಚಿಗೆ ಹಾಕಲಿಕ್ಕೆ ಹೇಳು! 

ಲಚ್ಚಣ್ಣ-(ಅಕ್ಕನೊಡನೆ) ಅಸ್ಪಯ್ಯನಿಗೆ ಜೋರು ಸಿಟ್ಟು ಬಂದಿದೆ. 

ರುಕ್ಮಿಣಿ ಇನ್ನು ನಿನಗೆ ಪೀಪಿರಿ ಇಲ್ಲ. 

ಲಚ್ಚಣ್ಣ - ಅಪ್ಪಯ್ಯ ಹೇಳುವುದು ಸುಳ್ಳೇ! 

ರುಕ್ಕಿಣೀ ಬಾ, ಮುಳ್ಳ ತಿನ್ನುವ ಬಾ! 


(ಮಕ್ಕಳು ಅಡುಗೆ ಮನೆಗೆ ಧಾನಿಸುವರು.) 


ಸರಸ್ವತೀ ಪ್ರಿಂಟಿಂಗ್‌ ವರ್ಕ್ಸ್‌, ಲಿಮಿಟೆಡ್‌, ಮಂಗಳೂರು. 


